ELI Handouts 7 (2009) 


oy 


saunind 5 


pd 
[| 
WN 
9 


ಮಕ್ಕಳ ಬರವಣಿಗೆ: ತರಗತಿಯಲ್ಲಿ ಪುಸಕಗಳನ್ನು ರಚಿಸುವುದು 


Early Literacy Initiative 


Tata Institute of Social Sciences, Hyderabad 


Practitioner Brief (7) 


2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative anchored by the 
Azim Premji School of Education at the Tata Institute of Social Sciences, Hyderabad. 


ELI Handouts 7 (2009) 


ಮಕ್ಕಳ ಬರವಣಿಗೆ: ತರಗತಿಯಲ್ಲಿ ಪುಸಕಗಳನ್ನು ರಚಿಸುವುದು 


ಎಮರ್ಜಿಂಟ್‌ ಲಿಟರೆಸಿ ವಿಧಾನದಲ್ಲಿ ' ಮಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಬರೆಯಲು ಹಲವಾರು 
ಅವಕಾಶಗಳನ್ನು ನೀಡಲು ಶಿಫಾರಸು ಮಾಡುತ್ತದೆ. ಈ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಬರೆಯಲು 
ನಿಜವಾದ ಕಾರಣವನ್ನು ನೀಡಬೇಕು ಇದರಿಂದ ಅವರು ಓದುವುದು ಮತ್ತು ಬರೆಯುವುದನ್ನು 
ಸಂಬಂಧಿತವಾಗಿ ಮತ್ತು ಅರ್ಥಪೂರ್ಣವಾಗಿ ನೋಡುತಾರೆ. ನಿಮ್ಮ ಬರವಣಿಗೆ ಕಾರ್ಯಕ್ರಮದಲ್ಲಿ 
ಸೇರಿಸಲು ಅಂತಹ ಒಂದು ಅಧಿಕೃತ (ಮತ್ತು ಉತ್ತೇಜಕ!) ಚಟುವಟಿಕೆಯೆಂದರೆ ಮಕ್ಕಳು ತಮ್ಮದೇ ಆದ 
ಪುಸ್ತಕಗಳನ್ನು ರಚಿಸುವುದು. 


ಮಕ್ಕಳು ಪುಸ್ತಕಗಳನ್ನು ರಚಿಸುವುದನ್ನು ಇಷ್ಟಪಡುತ್ತಾರೆ ಮತ್ತು ಅದು ಅವರಿಗೆ ಬರೆಯಲು ಉತ್ತೇಜಿಸುತ್ತದೆ. 
ಒಬ್ಬರ ಕಥೆಯನ್ನು ಪುಸಕಗಳ ಮೂಲಕ ಹಂಚಿಕೊಳ್ಳುವಾಗ, ಮಕ್ಕಳು ತಾವು ಏನು ಹೇಳಬೇಕೆಂಬುದರ 
ಬಗ್ಗೆ ಮತ್ತು ಅದನ್ನು ಹೇಗೆ ಉತ್ತಮವಾಗಿ ಹೇಳಬೇಕೆಂಬುದರ ಬಗ್ಗೆ ಆಳವಾಗಿ ಯೋಚಿಸುತ್ತಾರೆ. ಈ 
ಪ್ರಕ್ರಿಯೆಯಲ್ಲಿ, ಅವರು ತಮ್ಮ ಮೌಖಿಕ ಕಥೆಗಳು ಮತ್ತು ಲಿಖಿತ ಭಾಷೆಯನ್ನು ಹೇಗೆ ಜೋಡಿಸಬೇಕೆಂದು 
ಕಲಿಯುತ್ತಾರೆ, ಮತ್ತು ಅವರು ತಮ್ಮ ಆಲೋಚನೆಗಳನ್ನು ವ್ಯಕಪಡಿಸಲು ವಿವಿಧ ರೀತಿಯ ಚಿಹ್ನೆಗಳನ್ನು 
(ಅಕ್ಷರಗಳು, ರೇಖಾಚಿತುಗಳು, ಇತ್ಯಾದಿ) ಬಳಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ, ತರಗತಿಯಲ್ಲಿ 
ಪುಸಕಗಳನ್ನು ರಚಿಸುವುದು ಮಕ್ಕಳ ಸೃಜನಶೀಲತೆ ಮತ್ತು ಕಲ್ಪನೆಯಲ್ಲಿ ತೊಡಗಿಸುವುದರ ಜೊತೆಗೆ 
ಸಾಕ್ಷರತೆಯ ಕಲಿಕೆಯ ಹಲವಾರು ಎಳೆಗಳನ್ನು ಒಟ್ಟಿಗೂಡಿಸುತ್ತದೆ. 


ಈ ಹ್ಯಾಂಡ್‌ ಔಟ್‌ ನಲ್ಲಿ, ನಿಮ್ಮ ವಿದ್ಯಾರ್ಥಿಗಳು ರಚಿಸಬಹುದಾದ ಕೆಲವು ಆಸಕಿದಾಯಕ ಪುಸ್ತಕಗಳನ್ನು 
ಹಂಚಿಕೊಳ್ಳುತ್ತೇವೆ .ಇವು ಸಲಹೆಗಳು ಮಾತ್ರ; ನಿಮ್ಮ ಸ್ವಂತ ಆಲೋಚನೆಗಳೊಂದಿಗೆ ಸುಲಭವಾದ 
ರೀತಿಯಲ್ಲಿ ಬರಬಹುದಾಗಿದೆ. 


ನಾವು ಮುಂದುವರಿಯುವ ಮೊದಲು ಎರಡು ಪ್ರಮುಖ ಆಲೋಚನೆಗಳನ್ನು ನೋಡೋಣ .ಮೊದಲಿಗೆ, 
ನಾವು" ಪುಸ್ತಕಗಳು 'ಎಂದು ಹೇಳಿದಾಗ, ಅವುಗಳನ್ನು ಮುದ್ರಿಸಿಬೇಕು ಅಥವಾ ಗಟ್ಟೆಯಾಗಿರಬೇಕು ಅಥವಾ 
ಯಾವುದಾದರು ವೃತ್ತಿಪರ ರೀತಿಯಲ್ಲಿ ಉತ್ಕಾದಿಸಿರಬೇಕು ಎಂದರ್ಥವಲ್ಲ .ನೀವು ತರಗತಿಯಲ್ಲಿ 
ಲಭ್ಯವಿರುವ ವಸ್ತುಗಳನ್ನು ಬಳಸಬಹುದು .ಚಾರ್ಟ್‌ ಪೇಪರ್ಸ್‌ ಅಥವಾ ಎ 4 ಶೀಟ್‌ಗಳನ್ನು ಪುಸ್ತಕ 
ರಚಿಸಲು ಮಡಚಬಹುದು ಅಥವಾ ಕತರಿಸಬಹುದು ಮತ್ತು ಪಿನ್‌ ಮಾಡಬಹುದು .ಬರೆಯಲು ಮತ್ತು 
ಬಖವರಿಸಲು ವಿದ್ಯಾರ್ಥಿಗಳು ಪೆನ್ಸಿಲ್‌, ಪೆನ್ನು, ಬಣ್ಣದ ಪೆನ್ನಿಲ್‌ ಅಥವಾ ಕ್ರಯೋನ್ಸ್‌ ಗಳನ್ನು ಬಳಸಬಹುದು. 
ಎರಡನೆಯದಾಗಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ರಚಿಸಲು ನೀವು ಪರಿಚಯಿಸುತ್ತಿದ್ದಂತೆ, ಅವರ 
ಬರವಣಿಗೆಯನ್ನು ಬೆಂಬಲಿಸಿ ಇದರಿಂದ ಅವರು ಅದನ್ನು ಅಗಾಧವಾಗಿ ಕಾಣುವುದಿಲ್ಲ .ಒಂದು ಸ್ಪಷ್ಟವಾದ 
ರಚನೆಯನ್ನು ಒದಗಿಸುವ ಸುಲಭವಾದ ಆಯ್ಕೆಗಳೊಂದಿಗೆ ಪ್ರಾರಂಭಿಸುವುದೊಂದು ಮಾರ್ಗವಾಗಿದೆ 
ಮತ್ತು ಅವರಿಗೆ ಬಹಳಷ್ಟು ಬರೆಯುವ ಅಗತ್ಯವಿರುವುದಿಲ್ಲ .ನಂತರ, ನೀವು ದೀರ್ಪ್ಹ ಪಠ್ಯಗಳು ಮತ್ತು 
ಹೆಚ್ಚು ಸಂಕೀರ್ಣವಾದ ಕಥಾಹಂದರಗಳೊಂದಿಗೆ ಪುಸ್ತಕಗಳನ್ನು ಬರೆಯಲು ಅವರನ್ನು ಕೇಳಬಹುದು. 
ಯುವ ವಿದ್ಯಾರ್ಥಿಗಳ ಎಮರ್ಜೆಂಟ್‌ ಬರವಣಿಗೆಯನ್ನು ಪ್ರೋತ್ಸಾಹಿಸಿ ಮತ್ತು ಸಾಮಾನ್ಯವಾಗಿ, ನಿಮ್ಮ 


1 


ELI Handouts 7 (2009) 
ವಿದ್ಯಾರ್ಥಿಗಳು ಬರೆಯಲು ಸಹಾಯ ಮತ್ತು ಪ್ರತಿಕ್ರಿಯೆಯನ್ನು ಒದಗಿಸಿ .ಈಗ, ನಮ್ಮ ಆಲೋಚನೆಗಳ 
ಪಟ್ಟಿಗೆ ದುಮು ಕೋಣ. 


1 Please refer to the ELI handout on Emergent Literacy for details on the topic. 


ಮಕ್ಕಳು ತರಗತಿಯಲ್ಲಿ ರಚಿಸಬಹುದಾದ ಪುಸಕಗಳ ಪ್ರಕಾರಗಳು 
ಉನ್ನತ ರಚನೆ ಮತ್ತು ಬರವಣಿಗೆಗೆ ಬೆಂಬಲ ನೀಡುವ ಪುಸ್ತಕಗಳು 


ಈ ಪುಸಕಗಳು ಮಕ್ಕಳನ್ನು ಆಸಕ್ತಿದಾಯಕ ಬರವಣಿಗೆಯ ಕಾರ್ಯಗಳಲ್ಲಿ ತೊಡಗಿಸುತ್ತವೆ ಆದರೆ ಅವುಗಳು 
ಅತಿಯಾಗಿರುವುದಿಲ್ಲ ಏಕೆಂದರೆ ಈ ಕಾರ್ಯಗಳು ಉತ್ತಮವಾಗಿ ರಚನೆಯಾಗಿವೆ ಮತ್ತು ಅನೇಕ 
ಬರವಣಿಗೆಯ ವಿವರಗಳನ್ನು ನೀಡುತ್ತವೆ .ಈ ರೀತಿಯ ಪುಸಕಗಳಿಗೆ ಉದಾಹರಣೆಗಳು: 


*« ಪ್ರತಿ ಪುಟಿಕ್ಕೆ ಒಂದು ಚಿತ್ರ ಮತ್ತು ವಾಕ್ಯವನ್ನು ಹೊಂದಿರುವ ಸರಳ ಪುಸ್ತಕಗಳನ್ನು ನೀವು 
ರಚಿಸಬಹುದು ಮತ್ತು ನಿಮ್ಮ ತರಗತಿಗೆ ಸಾಕಷ್ಟು ಪ್ರತಿಗಳನ್ನು ಮಾಡಬಹುದು. ಚಿತ್ರ 1 ರಲ್ಲಿ 
ತೋರಿಸಿರುವಂತೆ ಮಕ್ಕಳಿಗೆ ಪುಸ್ತಕವನ್ನು ಚಿತ್ರಿಸಲು, ಬರೆಯಲು ಮತ್ತು ಪೂರ್ಣಗೊಳಿಸಲು 
ಕೊನೆಯ ಪುಟವನ್ನು ಖಾಲಿ ಬಿಡಿ. ಕಥಾಹಂದರವಿದ್ದದೆ, ಘಟನೆಗಳ ಅನುಕ್ರಮವನ್ನು 
ಪರಿಗಣಿಸಲು ಮಕ್ಕಳು ಪ್ರೋತ್ಸಾಹಿತರಾಗುತ್ತಾರೆ ಮತ್ತು ಸಂಭವನೀಯ ಕೊನೆಯನ್ನು 
ಸೂಚಿಸುತ್ತಾರೆ. 


Mia and TZ. 


This is Mia, the cat. 


Ma (likes to Vick self | Mig comes Lo my house. 


ಚಿತ್ರ! ಪ್ರತಿ ಪುಟಿಕ್ಸೆ ಒಂದು ವಾಕ್ಯವನ್ನು ಹೊಂದಿರುವ ಸರಳ ಪುಸ್ತಕಗಳ ಉದಾಹರಣೆ 


*e ತಮ್ಮದೇ ಆದ "ನಿರ್ದೇಶಿತ' ಕಥೆಗಳ ಆಧಾರದ ಮೇಲೆ ಪುಸಕಗಳನ್ನು ರಚಿಸಲು ಮಕ್ಕಳಿಗೆ ಸಹಾಯ 
ಮಾಡುವುದು ಸಹ ಇದೇ ರೀತಿಯ ಆಲೋಚನೆ. ಅವರ ಪುಸ್ತಕದ ಪ್ರತಿ ಪುಟದಲ್ಲಿ, ನೀವು ಅವರ 
ಕಥೆಯಿಂದ ಒಂದು ಅಥವಾ ಎರಡು ಸಾಲುಗಳನ್ನು ಬರೆಯಬಹುದು ಮತ್ತು ಪ್ರಕ್ರಿಯೆ ನೀಡಲು 
ವಿದ್ಯಾರ್ಥಿಗಳನ್ನು ಆಹ್ಮಾನಿಸಬಹುದು. ಉದಾಹರಣೆಗೆ, ಚಿಕ್ಕ ಮಕ್ಕಳು ದೃಷ್ಟಾಂತಗಳನ್ನು 
ಚಿತ್ರಿಸಬಹುದು ಮತ್ತು ಪ್ರತಿ ಪುಟದಲ್ಲಿನ ಪದಗಳಿಗೆ ಹೊಂದಿಕೆಯಾಗುವಂತೆ ಅವುಗಳನ್ನು ಲೇಬಲ್‌ 
ಮಾಡಬಹುದು. ಚಿತ್ರ 2 ವೇರ್‌ ಈಸ್‌ ಮಾಮ್‌ ಪುಸಕದ ಪುಟಗಳನ್ನು ತೋರಿಸುತ್ತದೆ? ಇಲ್ಲಿ ಅವರು 
ಇತ್ತೀಚೆಗೆ ಓದಿದ ಪುಸ್ತಕವನ್ನು ಆಧರಿಸಿ ಇಡೀ ವರ್ಗದವರು (1 ಮತ್ತು 2 ನೇ ತರಗತಿ ವಿದ್ಯಾರ್ಥಿಗಳು) 
ಮೌಖಿಕವಾಗಿ ಕಥೆಯನ್ನು ರಚಿಸಿದ್ದಾರೆ 


ಏಮರ್ಜಿಂಟ್‌ ಬರವಣಿಗೆಯ ಪರಿಚಯಕ್ಕಾಗಿ ದಯವಿಟ್ಟು ಎಮರ್ಜೆಂಟ್‌ ಸಾಕ್ಷರತೆಯ E11 ಹ್ಯಾಂಡ್‌ ಔಟ್‌ ಅನ್ನು 
ನೋಡ 


ELI Handouts 7 
(2009) 


ಈ ಮೌಖಿಕ ಹಂಚಿಕೆಯ ಸೃಷ್ಟಿಗೆ ಶಿಕ್ಷಕರು ಅನುಕೂಲ ಮಾಡಿಕೊಟ್ಟರು ಮತ್ತು ಪಠ್ಯವನ್ನು 
ಬರೆದರು, ಮತ್ತು ವಿದ್ಯಾರ್ಥಿಗಳು ಪುಟಗಳಲ್ಲಿ ಚಿತ್ರಿಸಿದರು. 


R R 5 
We went to the toilet, but the door We thinksheis at home 


ಚಿತ 2. ಮಕ್ಕಳ ನಿರ್ದೇಶಿತ ಕಥೆಗಳನ್ನು ಆಧರಿಸಿದ ಪುಸ್ತಕ" ಮಾಮ್‌ ಎಲ್ಲಿದೆ? (ಅಮ್ಮ ಎಲ್ಲಿ) 
(ಸಾಜಾಗ್‌, ಮುಂ೦ಬೈ( 


* ಊಹಿಸಬಹುದಾದ ವಾಕ್ಯ ರಚನೆಯೊಂದಿಗೆ ಜನಪ್ರಿಯ ಕವನಗಳು ಅಥವಾ ಪಠ್ಯವನ್ನು ಬಳಸಿ 
ಮಕ್ಕಳು ಸಣ್ಣ ಪುಸ್ತಕಗಳನ್ನು ಮಾಡಬಹುದು. ಉದಾಹರಣೆಗೆ, ಆಕರ್ಷಕ ಕಲ್ಪನೆಯ ಮತ್ತು 
ಊಹಿಸಬಹುದಾದ ರಚನೆಯನ್ನು ಹೊಂದಿರುವ ಕವಿತೆ. ಕವಿತೆಯನ್ನು ರೋಮಾಂಚಕಾರಿ 
ರೀತಿಯಲ್ಲಿ ತೆಗೆದುಕೊಂಡು ಹೊಗಲು ವಿದ್ಯಾರ್ಥಿಗಳು ಪ್ರಾಣಿ ಮತ್ತು ಅದರ ಪ್ರತಿಕ್ರಿಯೆಗಳನ್ನು 
ಬದಲಾಯಿಸಬಹುದು. 


ELI Handouts 7 (2009) 


a me Fa A IR TA dR ae a A IR Tv aT 

TR ANTE mW fo TR ARTE Ta Me wr oar 
ಕ್‌ 1 fad al aT gE aT aM @r fara at Ta-Tas 
ad ₹7 aa dX FT AT HT | Ta-TTd IAT AY IGT HT ITT | 


* ನಾವು ಸಾಮಾನ್ಯವಾಗಿ ಮಕ್ಕಳನ್ನು ಮಾತುಕತೆ ನಡೆಸಲು ಮತ್ತು ವ್ಯಕಪಡಿಸಲು 
ಪ್ರೋತ್ಸಾಹಿಸುವ ಪುಸಕಗಳನ್ನು ರಚಿಸಿದ್ದರೂ ಸಹ, ಕೆಲವೊಮ್ಮೆ ಪರಿಕಲ್ಪನೆಗಳನ್ನು ಕಲಿಸಲು 
ಹಾಗೆ ಮಾಡಬಹುದು. ಚಿತ್ರ 3 ರಲ್ಲಿ, "-ಇಟ್‌" ಕುಟುಂಬದ ಪದದ ಮೂಲಕ ಮಕ್ಕಳು ಫಪೋನಿಕ್ಸ್‌ 
ಪರಿಕಲ್ಪನೆಯನ್ನು ಬಲಪಡಿಸುವ ಪುಸ್ತಕವನ್ನು ರಚಿಸಿದ್ದಾರೆ. ಶಿಕ್ಷಕರು ಪ್ರತಿ ಮಗುವಿಗೆ ಪ್ರತಿ 
ಪುಟದಲ್ಲಿ ಒಂದು ಪದ ಮತ್ತು ಅದಕ್ಕೆ ಅನುಗುಣವಾದ ಚಿತ್ರದೊಂದಿಗಿನ ನಾಲ್ಕು ಅಥವಾ 
ಐದು ಹಾಳೆಗಳನ್ನು ನೀಡಿದರು. ಮಕ್ಕಳು ಅವರೊಂದಿಗೆ ಚರ್ಚಿಸಿದರು ಮತ್ತು ಈ ಪದವನ್ನು 
ಬಳಸಿಕೊಂಡು ಒಂದು ವಾಕ್ಯವನ್ನು ಬರೆದರು ಮತ್ತು ಅದು ಚಿತ್ರದೊಂದಿಗೆ ಸಹ ಹೋಗುತ್ತದೆ. 


ane 


ಚಿತ್ರ 3. '"-ಇಟ್‌'ಕುಟುಂಬದ ಪದವನ್ನು ಆಧರಿಸಿದ ಪುಸ್ತಕ, ಎಚ್‌ಬಿಪಿ ಇಂಡಿಯನ್‌ನಲ್ಲಿ ಕೆಲಸ 
ಮಾಡುವ ಮೆಟ್ಟಾ ಸಮುದಾಯ ಶಾಲೆ, ಬೆಂಗಳೂರು. 


ಹಂಚಿದ ಪುಸ್ತಕಗಳು (ಶೇರ್ಡ್‌ ಬುಕ್‌) 


ಇಡೀ ತರಗತಿ ಅಥವಾ ಬೀವು ಥೀಮ್‌ ಅಥವಾ ಕಥಾಹಂದರವನ್ನು ನಿರ್ಧರಿಸಬಹುದು, ಮತ್ತು ಪ್ರತಿ 
ವಿದ್ಯಾರ್ಥಿಯು ಪಠ್ಯ ಮತ್ತು ವಿವರಣೆಗಳ ಒಂದು ಪುಟಿವನ್ನು ಕೊಡುಗೆಯಾಗಿ ನೀಡಬಹುದು. ಈ 
ರೀತಿಯಾಗಿ, ಅವರು ಇಡೀ ಪುಸ್ತಕವನ್ನು ಪ್ರತ್ಯೇಕವಾಗಿ ಪರಿಕಲ್ಪನೆ ಮಾಡಬೆಣಾಗಿಲ್ಲ ಅಥವಾ 
ಬರೆಯಬೆಣಾಗಿಲ್ಲ ಆದರೆ ಇನ್ನೂ ಮೂಲ ಕೊಡುಗೆ ನೀಡಬಹುದು. ನೀವು ತರಗತಿಯನ್ನು ಹೆಚ್ಚು 
ನಿರ್ವಹಣಾತಕವಾಗಿಸಲು ಮೂರು ಅಥವಾ ನಾಲ್ಕು ಗುಂಪುಗಳಾಗಿ ವಿಂಗಡಿಸಬಹುದು. ಈ ರೀತಿಯ 
ಪುಸ್ತಕಕ್ಕಾಗಿ ಥೀಮ್‌ಗಳ / ಆಲೋಚನೆಗಳ ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ. 


* ವಿದ್ಯಾರ್ಥಿಗಳ ಸಹಯೋಗದಿಂದ ಅಭಿವೃದ್ಧಿಪಡಿಸುವ ಕಥೆ. ಮಕ್ಕಳನ್ನು ವೃತ್ತದಲ್ಲಿ ಕೂರಿಸಿ. ನೀವು 
ಮೊದಲ ಕೆಲವು ಸಾಲುಗಳನ್ನು ಅವರಿಗೆ ಒದಗಿಸಬಹುದು. “ಓಹ್‌, ಇಲ್ಲ! ನನ್ನ ನೋಟ್ಕುಕ್‌ 
ಕಳೆದುಕೊಂಡಿದ್ದೇನೆ. ಅದು ಎಲ್ಲಿರಬಹುದು?' ಮೊದಲ ಮಗು ಕಥೆಯನ್ನು ಮುಂದೆ 
ಕೊಂಡೊಯ್ಯುತ್ತದೆ. ಅವಳು ಹೇಳಬಹುದು, "ಬೆಕ್ಕು ಅದನ್ನು ಹರಿದು ಹಾಕಿದೆ ಎಂದು ನಾನು 


1 


ELI Handouts 7 (2009) 
ಭಾವಿಸುತ್ತೇನೆ!" ಮುಂದಿನ ಮಗು, “ಆದರೆ, ಬೆಕ್ಕು ಮನೆಯ ಹೊರಗೆ ಇದೆ!” ಕಥೆಯಲ್ಲಿ 
ಆಸಕ್ತಿದಾಯಕ ತಿರುವುಗಳು ಇರಬೇಕು ಮತ್ತು ಅದಕ್ಕೆ ಒಂದು ಕೊನೆ ಇರಬೇಕು ಎಂದು ಮಕ್ಕಳಿಗೆ 
ನೆನಪಿಸುವುದು ಶಿಕಕರಾಗಿ ನಿಮ್ಮ ಜವಾಬ್ದಾರಿ . ಪ್ರತಿ ಮಗು ಒಮ್ಮೆ ಕೊಡುಗೆ ನೀಡಿದ ನಂತರ, 
ನೀವು ಅವರ ಕೊಡುಗೆಗಳನ್ನು ಕಾಗದದ ಸಿಪ್‌ನಲ್ಲಿ ಬರೆದು ಅವರಿಗೆ ಹಸ್ತಾಂತರಿಸಬಹುದು, 
“ಪುಸ್ತಕದ ಪುಟಿದ ' ಜೊತೆಗೆ ಅವರು ಬರೆದ ಕೊಡುಗೆಯನ್ನು ವಿವರಿಸಬಹುದು. ಎಲ್ಲಾ ಮಕ್ಕಳು 
ತಮ್ಮ ಪುಟಿಗಳನ್ನು ನಿಮಗೆ ನೀಡಿದ ನಂತರ, ನೀವು ಅವರನ್ನು ಒಟ್ಟಿಗೆ ಸೇರಿಸಿಕೊಳ್ಳಬಹುದು 
ಮತ್ತು ತರಗತಿಗೆ ಹಂಚಿಕೆಯ ಪುಸ್ತಕವನ್ನು (ಶೇರ್ಡ್‌ ಬುಕ್‌) ಮಾಡಬಹುದು. (ಮಂಜರಿ ನಿಂಬ್ಕರ್‌, 
ಮೈಯಕಿಕ ಮಾತುಕತೆ, ಜನವರಿ 23, 2019). 


ಸಣ್ಣ ಕವನಗಳ ಸಂಗ್ರಹ. ಅದಕ್ಕೆ ಥೀಮ್‌ ಸಹ ಹೊಂದಿರಬಹುದು (ಉದಾ. ನನ್ನ ಸ್ನೇಹಿತ) 
ಅಥವಾ ಯಾವುದಾದರೂ ಒಂದು ಮಾದರಿಯನ್ನು ಅನುಸರಿಸಬಹುದು (ಉದಾ. “Brown Bear, 
Brown Bear, What do you see? 1seea. looking at me”). ಪ್ರತಿ ಮಗುವೂ ಬೇರೆ ಪ್ರಾಣಿಯನ್ನು 
ಹೆಸರಿಸಬಹುದು ಮತ್ತು ಅದನ್ನು ವಿವರಿಸಬಹುದು. ಮತ್ತು ಇವು ಹಂಚಿಕೆಯ ಪುಸ್ತಕಕ್ಕೆ (ಶೇರ್ಡ್‌ 
ಬುಕ್‌) ಹೋಗಬಹುದು. 


ವಿದ್ಯಾರ್ಥಿಗಳ ಅನುಭವಗಳಾದ, ತರಗತಿಯ ಕ್ಷೇತ್ರ ಪ್ರವಾಸ ಅಥವಾ ಶಾಲೆಯಲ್ಲಿ 
ಅತಿಥಿಯೊಂದಿಗಿನ ಅವರ ಮಾತುಕತೆ ಅಥವಾ ಸಾಮಾನ್ಯ ಅನುಭವದ ಬಗ್ಗೆ ಅವರ 
ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ಹೇಳಿ. ಉದಾಹರಣೆಗೆ, 6 ನೇ ತರಗತಿ ವಿದ್ಯಾರ್ಥಿಗಳು 
ತಮ್ಮ ಪ್ರಯಾಣದಲ್ಲಿ ತಾವು ಇಷ್ಟಪಡುವ ಮತ್ತು ಇಷ್ಟಪಡದಿರುವುದರ ಕುರಿತು ಮಾಡಿದ 


ಪುಸ್ತಕವನ್ನು ಚಿತ್ರ 4 ತೋರಿಸುತದೆ. 


WF Tiwes trove in He ow bee 
HI like tose nar. 


BE Tike I WS A 


ವ ಮು Mig 4 
kh (i FAN «AN 


ಚಿತ್ರ 4 ಮಕ್ಕಳ ಪ್ರಯಾಣದ ಆಲೋಚನೆಗಳ ಆಧಾರದ ಮೇಲಿನ ಪುಸಕ, ಕಮಲಾ ನಿಂಬ್ಮರ್‌ 
ಬಲ್ಬವನ್‌, ಪಿಎಸ್‌ಎಸ್‌, ಫಲ್ದಾನ್‌. 


ಹಂಚಿಕೆಯ ಪುಸ್ತಕವು (ಶೇರ್ಡ್‌ ಬುಕ್‌) ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿಯುತ್ತಿರುವ 
ಪರಿಕಲ್ಪನೆಯ ಆಧಾರವಾಗಿರಬಹುದು (ಉದಾ. ಬಣ್ಣಗಳ ಪುಸಕ, ಅಳಿವಿನಂಚಿನಲ್ಲಿರುವ 
ಪ್ರಾಣಿಗಳ ಪುಸ್ತಕ). ಪ್ರಗತ್‌ ಶಿಕ್ಷನ್‌ ಸಂಸ್ಥೆಯಲ್ಲಿ (ಫಲಾನ್‌, ಮಹಾರಾಷ್ಟ), 3 ಮತ್ತು 4 ನೇ 
ತರಗತಿಗಳಲ್ಲಿ ಕ್ರಿಯಾಪದಗಳ ಬಗ್ಗೆ ಅಥವಾ 'ಪದಗಳನ್ನು' ಮಾಡಿದ ನಂತರ, ಮಕ್ಕಳು 
ಗುಂಪುಗಳನ್ನು ಮಾಡಿಕೊಂಡು ಅವರು ಕೆಲಸ ಮಾಡಲು ಬಯಸುವ ಸಳ ಅಥವಾ ಘಟನೆಯನ್ನು 


ಆಯ್ತೆ ಮಾಡಿಕೊಳ್ಳುತ್ತಾರೆ, ಅಡಿಗೆ, ಆಟಿದ ಮೈದಾನ, ಜನ್ಮದಿನ ಅಥವಾ ಮದುವೆ. 
1 


ELI Handouts 7 (2009) 
ಗುಂಪಿನಲ್ಲಿರುವ ಪ್ರತಿ ಮಗು ಆ ಸ್ಥಳ / ಘಟನೆಯಲ್ಲಿ ಗಮನಿಸಿದ ಚಟುವಟಿಕೆಯ ಚಿತ್ರವನ್ನು 


ಬರೆಯುತ್ತದೆ ಮತ್ತು ಕ್ರಿಯಾಪದಗಳನ್ನು ಬಳಸಿಕೊಂಡು ಅದರ ಬಗ್ಗೆ ಒಂದು ಸಾಲನ್ನು 
ಬರೆಯುತದೆ. ಶಿಕಕರು ಚಿತ್ರಗಳನ್ನು ಒಟ್ಟಿಗೆ ಸೇರಿಸುತ್ತಾರೆ ಮತ್ತು ಪ್ರತಿ ಗುಂಪಿನ ಚಟುವಟಿಕೆಗಳ 
ಪುಸ್ತಕವನ್ನು ಮಾಡುತ್ತಾರೆ. (ಮಂಜರಿ ನಿಂಬ್ಕರ್‌, ವೈಯಕಿಕ ಮಾತುಕತೆ, ಜನವರಿ 23, 2019) 


* ವಿಮ್ಮ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದಲು ಅಥವಾ ರೀಡ್‌ ಅಲೌಡ್‌ ಅನ್ನು ಕೇಳಲು 
ಇಷ್ಟಪಟ್ಟರೆ, ಅವರು ತಮ್ಮ ಪುಸಕಗಳಲ್ಲಿ ನೆಚ್ಚಿನ ಪುಸಕವನ್ನು ರಚಿಸಬಹುದು '. ಚಿತ್ರ 5 
ರಲ್ಲಿ ತೋರಿಸಿದಂತೆ, ಪ್ರತಿ ವಿದ್ಯಾರ್ಥಿಯು ಹೆಚ್ಚು ಇಷ್ಟಪಟ್ಟಿ ಪುಸ್ತಕದ ಬಗ್ಗೆ ಒಂದು 
ಪುಟಿವನ್ನು ಬರೆದು ಕೊಡುಗೆಯಾಗಿ ವೀಡಬಹುದು ಮತ್ತು ಕಥೆಯನ್ನು 
ಸಂಕ್ಲಿಪಗೊಳಿಸಬಹುದು ಅಥವಾ ಅವಳು ಅದನ್ನು ಏಕೆ ಇಷ್ಟಪಟ್ಟಿಳು ಎಂಬುದರ ಬಗ್ಗೆ 
ಬರೆಯಬಹುದು. ಅವಳು ಪುಸ್ತಕದೊಂದಿಗೆ ಸಂಯೋಜಿಸಿ ಚಿತ್ರವನ್ನು ಸಹ ಬರೆಯಬಹುದು. 


ಚೆತ್ರ5. ತರಗತಿಯ ಪುಸ್ತಕಗಳ ನೆಚ್ಚಿನ ಪುಸಕ Retrieved from www.weareteachers.com/10- 
ideas- for-student-created-books-you-can-publish-before-the-end-of-the-year 


*« ಚಿಕ್ಕಮಕಳಿಗೆ ತರಗತಿಯ ಪುಸ್ತಕಗಳ ಜೊತೆ ಪುಸಕಗಳನ್ನು ರಚಿಸುವುದು ಮತ್ತೊಂದು ಸರಳ 
ಮತ್ತು ಮೋಜಿನ ಮಾರ್ಗವಾಗಿದೆ. ಇಲ್ಲಿ, ಪ್ರತಿ ವಿದ್ಯಾರ್ಥಿಯು ಒಂದು ಪುಟವನ್ನು 
ಕೊಡುಗೆಯಾಗಿ ನೀಡುತ್ತಾನೆ ಆದರೆ ಆ ಪುಟಿವು ಸ್ವತಃ ಮಗುವಿನ ಬಗ್ಗೆ ಹೇಳುತ್ತದೆ. 

*° ಉದಾಹರಣೆಗೆ, ಪ್ರತಿ ಪುಟಿವು ಒಬ್ಬ ವಿದ್ಯಾರ್ಥಿಯನ್ನು ಪರಿಚಯಿಸುವುದು - 

“AAA | ಕೆ |” (ನನ್ನ ಹೆಸರು ನನಗೆ ಇಷ್ಟ) 
ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ಅಥವಾ ಅವರು ಏನು ಮಾಡಲು ಇಷ್ಟಪಡುತ್ತಾರೆ ಎಂಬುದನ್ನು 
ಭರ್ತಿ ಮಾಡುತ್ತಾರೆ .ಅವರು ತಮ್ಮನ್ನು ತಾವು ಚಿತ್ರಿಸಬಹುದು .ನಬೀವು ತರಗತಿ ಪುಸ್ತಕಗಳ 
ವಿಷಯಗಳೊಂದಿಗೆ ಸ್ಫೃಜನಶೀಲರಾಗಿರಬಹುದು .ಚಿತ್ರ 6 ರಲ್ಲಿ, ತರಗತಿ ಪುಸ್ತಕವನ್ನು ತೋರಿಸಲಾಗಿದೆ , 
ಇಲ್ಲಿ ನಮ್ಮ ಹ್ಲೆಗಳು *" ಎಂಬ ಚಟುವಟಿಕೆಯಲ್ಲಿ ಪ್ರತಿ ಮಗುವಿನಿಂದ ಒಂದು ಪುಟಿದಲ್ಲಿ ಒಂದು ವಾಕ್ಯ 
ಬರೆಸಿ ತೆಗೆದುಕೊಳ್ಳಲಾಗಿದೆ , “ಇಲ್ಲಿವೆ 'ಕೈಗಳು'. ಮಗು ತನ್ನ ಹೆಸರನ್ನು ಖಾಲಿ ಸ್ಥಳಗಳಲ್ಲಿ ಭರ್ತಿ ಮಾಡಿ 
ತನ್ನ ಅಂಗೈಯನ್ನು ಬಣ್ಣದಲ್ಲಿ ಅದ್ದಿ ಮುದಿಸುತ್ತದೆ . 


z Adapted from  https:/www. weareteachers.com/10-ideas-for-student-created-books-you-can-publish- 
before- the-end-of-the-year/ 
_ Adapted from https:/www.pre-kpages.com/classbooks/ 


ELI Handouts 7 (2009) 
UALR | ₹೫ ಕೈ ಜ್ಮಕತ್ಮಿಕ್ಲಿತಿತ್ಸಿತ್ಲಿತ್ಲಿನಿನ್ಮತ್ಳ 


“UKE 


Here Are Our Hands 


ty Mrs ken 9N. Close 


೮ (© 3 


ಚಿತ್ರ 6. ತರಗತಿ ಪುಸಕದ ಉದಾಹರಣೆಯನ್ನು ತೋರಿಸುತ್ತದೆ .Www.pre-kpages.com ಬಿಂದ 
ಪಡೆಯಲಾಗಿದೆ. 


ಮಕ್ಕಳ ಐಡಿಯಾ ಆಧಾರಿತ ಪುಸ್ತಕಗಳು 


ಕ್ರಮೇಣ, ಮಕ್ಕಳು ತಮ್ಮ ಆಲೋಚನೆಗಳ ಆಧಾರದ ಮೇಲೆ, ಪ್ರತ್ಯೇಕವಾಗಿ ಅಥವಾ ಗುಂಪಾಗಿ 
ಪೂರ್ಣ ಪುಸ್ತಕಗಳನ್ನು ರಚಿಸಬಹುದು. ಇದನ್ನು ಮಾಡುವ ಕೆಲವು ವಿಧಾನಗಳನ್ನು ಕೆಳಗೆ 
ಹಂಚಿಕೊಳ್ಳಲಾಗಿದೆ. 


* ತಿಳಿದಿರುವ ಪುಸ್ತಕವನ್ನು ಪುನಃ ಬರೆಯುವುದು ಅಥವಾ ಅಳವಡಿಸಿಕೊಳ್ಳುವುದು. 
ಪುಸ್ತಕಗಳನ್ನು ಬರೆಯುವ ಆರಂಭಿಕ ಹಂತಗಳಲ್ಲಿ ಬೇಸ್‌ ಬಳಸುವುದು ಸಹಾಯಕವಾಗಿದೆ. 
ಇದು ಮಕಳಿಗೆ ವಿಶಾಲವಾದ ರಚನೆಯನ್ನು ಅನುಸರಿಸುವಂತೆ ಮಾಡುತದೆ . ಶಿಕ್ಷಕರು 
ಮಕ್ಕಳಿಗೆ ಓದಿದ ವೇರ್‌ ಈಸ್‌ ಸ್ಪಾಟ್‌ ಪುಸ್ತಕವನ್ನು ಆಧರಿಸಿ 1 ನೇ ತರಗತಿಯ ವಿದ್ಯಾರ್ಥಿಗಳ 
ಗುಂಪು ರಚಿಸಿದ ಪುಸ್ತಕವನ್ನು ಚಿತ್ರ 7ರಲ್ಲಿ ತೋರಿಸಲಾಗಿದೆ . (ಎರಿಕ್‌ ಹಿಲ್‌, 1980). 
ಆಯ್ಕೆಮಾಡಿದ ಬರಹಗಾರರ ಅಥವಾ ಪುಸ್ತಕದ ಪ್ರಕಾರ ಅಥವಾ ಶೈಲಿಯ ವೈಶಿಷ್ಟ್ಯಗಳನ್ನು 
ಚರ್ಚಿಸುವ ಮೂಲಕ ನೀವು ಈ ಪ್ರಕ್ರಿಯೆಗೆ ಸಹಾಯ ಮಾಡಬಹುದು. 


ONE yet, 


38 VSO Rei 
¥ 


WhO J 


JSF ip 
kitty J 


ಚಿತು7., "ವೇರ್ಸ್‌ ಸ್ಕಾಟ್‌? ಎ೦ಬ ಇನ್ನೊಂದು ಪುಸ್ತಕವನ್ನು ಆಧರಿಸಿ ಮಕ್ಕಳು ತಮ್ಮ ಸ್ವಂತ ಪುಸ್ತಕ 
ಮಾಡಿದ್ದಾರೆ. ಮುಂಬೈನ ಸಾಜಾಗ 


ELI Handouts 7 (2009) 


ಕಥೆ ಮತ್ತು ಕವನಗಳನ್ನು ಬರೆಯುವುದು. ಮಕ್ಕಳು ಸರಳವಾದ ತುಣುಕುಗಳೊಂದಿಗೆ 
ಪ್ರಾರಂಭಿಸಬಹುದು, ಮತ್ತು ಹೆಚ್ಚೆಚ್ಚ ಬರೆಯುವಾಗ, ದೀರ್ಪ ಮತ್ತು ಕ್ಲಿಷ್ಟಕರವಾದ 
ಪಠ್ಯಗಳನ್ನು ಸೇರಿಸಲು ಪ್ರಯತ್ನಿಸಬಹುದು. ಫಾಲ್ಪನ್‌ನ ಪಿಎಸ್‌ಎಸ್‌ನಲ್ಲಿ 6 ನೇ ತರಗತಿಯ 
ವಿದ್ಯಾರ್ಥಿ ಅಭಿವೃದ್ಧಿಪಡಿಸಿದ ಪುಸ್ತಕವನ್ನು ಚಿತ್ರ 8ರಲ್ಲಿ ತೋರಿಸಲಾಗಿದೆ . ವಿದ್ಯಾರ್ಥಿಗಳು 
ಕೆಲವು ವಾರ ಕೆಲಸ ಮಾಡುತ್ತಾರೆ, ಶಿಕಕರ ಸಹಾಯದಿಂದ ತಮ್ಮ ಪುಸಕಗಳನ್ನು 
ಪರಿಷ್ಕರಿಸುತ್ತಾರೆ ಮತ್ತು ಶುದ್ದೀಕರಿಸುತ್ತಾರೆ. 


೦3 X & ೩2 


came out, ned+he eamo star ||S0w; pushet iY 
erat red +o pug Ww ive space- and pushed Wr 
Very Smal and Deamo ನ್‌ and pushed IF. 


The spaceship blasted B 


ಚಿತ 8. ವಿದ್ಯಾರ್ಥಿಯ ಸ್ವಂತ ಕಥೆಯನ್ನು ಆಧರಿಸಿದ ಪುಸ್ತಕ ಕಮಲಾ ನಿಂಬ್ಮರ್‌ ಬಲ್ಬವನ್‌, 


ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿಯುತ್ತಿದ್ದಾರೆ ಎಂಬ ಪರಿಕಲ್ಪನೆಯ ಮೇಲಿನ ಸಂಶೋಧನೆ 
ಮತ್ತು ಬರವಣಿಗೆ. ಫಾಲ್ಕನ್‌ನ ಪಿಎಸ್‌ಎಸ್‌ನಲ್ಲಿ 4 ನೇ ತರಗತಿ ವಿದ್ಯಾರ್ಥಿ ರಚಿಸಿದ “ಇನ್‌” 
ಎ೦ಬ ಪೂರ್ವಭಾವಿ ಸ್ಥಾನವನ್ನು ಆಧರಿಸಿದ ಪುಸ್ತಕದಿಂದ ಕೆಲವು ಪುಟಿಗಳನ್ನು ಚಿತ್ರ ೨ 
ಒದಗಿಸುತ್ತದೆ. ದೊಡ್ಡ ವಿದ್ಯಾರ್ಥಿಗಳು ಅವರನ್ನು ಆಕರ್ಷಿಸುವ ವಿಷಯದ ಕುರಿತು ಹೆಚ್ಚಿನ 
ಮಾಹಿತಿಯನ್ನು ನೋಡಬಹುದು ಮತ್ತು ಅವರ ಪರಿಕಲ್ಪನೆಯನ್ನು ವಿವರಿಸುವ ಪುಸ್ತಕವನ್ನು 
ರಚಿಸಬಹುದು 


ELI Handouts 7 (2009) 


Ww ಈ ie 
ಖಲ sh im The wate 


We. Se Pom in fre fem We See Snail in The gras. | 


ಚೆತ್ರ೨. 4ನೇ ತರಗತಿ ವಿದ್ಯಾರ್ಥಿ ರಚಿಸಿದ "ಇನ್‌' ಪೂರ್ವಭಾವಿ ಆಧಾರಿತ ಪುಸ್ತಕ. ಕಮಲಾ ನಿ೦ಬ್ಮರ್‌ 
ಬಲ್ಬವನ್‌, ಪಿಎಸ್‌ಎಸ್‌, ಫಲ್ತಾನ್‌. 


ಬರವಣಿಗೆಯ ಪ್ರಕ್ರಿಯೆಯನ್ನು ಬೆಂಬಲಿಸುವುದು 

ಓದುವಿಕೆ ಮತ್ತು ಬರವಣಿಗೆ ಪರಸ್ಪರ ಸಂಪರ್ಕಿತ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ .ಆದ್ಮರಿ೦ದ, 
ನಿಮ್ಮ ವಿದ್ಯಾರ್ಥಿಗಳ ಬರವಣಿಗೆಯನ್ನು ಬೆಂಬಲಿಸುವ ಒಂದು ಮಾರ್ಗವೆಂದರೆ ಅವರಿಗೆ ಅನೇಕ 
ಪುಸಕಗಳನ್ನು ರೀಡ್‌ ಅಲೌಡ್‌ ಮಾಡುವುದು, ಬರವಣಿಗೆಯನ್ನು ಗಮನಿಸಲು ಪ್ರೋತ್ಸಾಹಿಸುವುದು 
ಮತ್ತು ಪುಸ್ತಕಗಳನ್ನು ತಾವಾಗಿಯೇ ಅನ್ವೇಷಿಸುವುದು .ಆದರೆ, ಹೆಚ್ಚು ನಿರ್ದಿಷ್ಟವಾಗಿ, ಅವರು 
ಪುಸಕಗಳನ್ನು ರಚಿಸುವ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ, ನೀವು ಅವುಗಳನ್ನು ಈ ಕೆಳಗಿನ 
ವಿಧಾನಗಳಲ್ಲಿ ಬೆಂಬಲಿಸಬಹುದು: 


€ ಅವರ ಐಡಿಯಾಗಳನ್ನು ನಿಮ್ಮೊಂದಿಗೆ ಮತ್ತು ಪರಸ್ಪರ ಚರ್ಚಿಸಲು ಹಲವಾರು 
ಅವಕಾಶಗಳನ್ನು ನೀಡಿ. 

*€ ಓದುಗರು ಅವರನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಅವರ ಐಡಿಯಾಗಳನ್ನು ಹೇಗೆ 
ಉತ್ತಮವಾಗಿ ತಿಳಿಸಬೇಕು ಎಂದು ಯೋಚಿಸಲು ಅವರನ್ನು ಪ್ರೋತ್ಸಾಹಿಸಿ. ಇದರಲ್ಲಿ 
ದೃಷ್ಠಾಂತಗಳಿಗೆ (ಚಿತ್ರಗಳು) ಪ್ರತಿಕ್ರಿಯಿಸುವುದು ಸಹ ಒಳಗೊಂಡಿದೆ. ಅವರು ಮಾಡಿದ 
ಚಿತಗಳು ಪುಟಿದಲ್ಲಿನ ಪದಗಳ ಜೊತೆ ಹೊಂದಿಕೆಯಾಗುತವೆಯೇ, ಅವುಗಳನ್ನು ಲೇಬಲ್‌ 
ಮಾಡಬೇಕೇ ಮತ್ತು ಓದುಗರಿಗೆ ಅವುಗಳನ್ನು ಅರ್ಥಮಾಡಿಕೊಳ್ಳಲು ಸಾಕಷ್ಟು ವಿವರಗಳನ್ನು 
ನೀಡಲಾಗಿದೆಯೇ ಎಂಬುದನ್ನು ನೋಡುವಂತೆ ಅವರನ್ನು ಪ್ರೋತ್ಸಾಯಿಸಿ. 

* ನಿಮ್ಮ ವಿದ್ಯಾರ್ಥಿಗಳು ಹೊಸ ರೀತಿಯ ಪುಸಕ ಅಥವಾ ಹೊಸ ಪ್ರಕಾರದ ಬರವಣಿಗೆಯಂತಹ 
ಹೊಸ ಪ್ರಯತ್ನ ಮಾಡುವಾಗಲೆಲ್ಲಾ, ಅವರು ಏನನ್ನು ಪ್ರಯತ್ನಿಸಲು ನೀವು 
ಬಯಸುತ್ತಿದ್ದೇರೆಂದು ರೂಪಿಸಿ. ನಾವು ಮೊದಲೇ ಹೇಳಿದಂತೆ, ನೀವು ಗಮನಹರಿಸಬೇಕೆಂದು 
ಬಯಸುವ ವೈಶಿಷ್ಟ್ಯಗಳನ್ನು ಹೈಲೈಟ್‌ ಮಾಡುವ ರೀತಿಯಲ್ಲಿ ಪುಸ್ತಕಗಳನ್ನು ಅವರಿಗೆ 
ತೋರಿಸಬಹುದು 


ELI Handouts 7 (2009) 


* ವಿದ್ಯಾರ್ಥಿಗಳು ತಮ್ಮ ಕರಡುಗಳನ್ನು ಪುನಃ ಬರೆಯಲು ಅನುಮತಿಸಿ (ಒಂದೆರಡು ದಿನಗಳು 
ಇಡಿಯಬಹುದು) ಮತ್ತು ಅವರ ಬರವಣಿಗೆಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಿ. 
ಪೂಪಫ್‌ ರೀಡಿಂಗ್‌ ಮತ್ತು ಕಾಗುಣಿತದ ಕಡೆಗೆ ಮಾತ್ರ ಗಮನಹರಿಸಿ, ಇದರಿಂದ ಅವರು "ಅಂತಿಮ 
ಆವೃತ್ತಿಯನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಲು ಸಿದ್ಧರಾಗುತ್ತಾರೆ. ಚಿಕ್ಕ ಮಕ್ಕಳು ಸ್ಕಿಪ್ಸ್‌ನ 
ತಿಳುವಳಿಕೆಯ ಆಧಾರದ ಮೇಲೆ ಕಾಗುಣಿತಗಳನ್ನು ಆವಿಷ್ಠರಿಸಲು ಪ್ರಯಶ್ನಿಸುತಿರುವುದರಿಂದ 
ಅವರು “ತಪ್ಪುಗಳನ್ನು” ಮಾಡಬಹುದು. ಈ ಸಮಯದಲ್ಲಿ ನೀವು ತಪ್ಪಾಗಿ ಉಚ್ಚರಿಸಿದ 
ಪ್ರತಿಯೊಂದು ಪದವನ್ನು ಸರಿಪಡಿಸುವ ಅಗತ್ಯವಿಲ್ಲ. ಬದಲಾಗಿ, ಅವರು ತಿಳಿಸಲು 
ಪ್ರಯತ್ನಿಸುತ್ತಿರುವ ಅರ್ಥಕ್ಕ 2ಪ್ರತಿಶಿಯಿಸುವ ಮೂಲಕ ಅವರನ್ನು ಬರೆಯಲು 
ಪ್ರೇರೇಪಿಸಬಹುದು. ನಂತರ, ನೀವು ಒಂದು ಅಥವಾ ಎರಡು ಪುನರಾವರ್ತಿತ ದೋಷಗಳ 
ಮಾದರಿಗಳ ಬಗ್ಗೆ ಸಣ್ಣ-ಗು೦ಪು ಪಾಠವನ್ನು ಮಾಡಬಹುದು. 

€ ಕಾಲಾನಂತರದಲ್ಲಿ, ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಹೆಚ್ಚ ತೊಡಗಿದಂತೆ, 
ಬರವಣಿಗೆಯ ಪ್ರಕ್ರಿಯೆಯನ್ನು ಅವರಿಗೆ ಹೆಚ್ಚು ಪಾರದರ್ಶಕವಾಗಿ ಮಾಡಿ (ಫ್ಲೆಚರ್‌ 
ಮತ್ತು ಪೋರ್ಟಿಲುಪಿ, 2001). 


ಬರೆಯುವ ಮೊದಲು ಯೋಜಿಸುವುದು ಅಥವಾ ಪೂರ್ವ ಬರವಣಿಗೆ (ಮೊದಲು ಪುಸ್ತಕದ 
ಐಡಿಯಾಗಳನ್ನು ತಿಳಿಸಲು ವಿದ್ಯಾರ್ಥಿಗಳನ್ನು ಕೇಳಿ ಸಂಘಗಳು ಮತ್ತು ಐಡಿಯಾದ ಬಗ್ಗೆ ನೀವು ಹೇಗೆ 
ಯೋಚಿಸುತ್ತೀರಿ ಎಂಬುದು ಅವರಿಗೆ ತೊರಿಸಿ. 


ಇದಕ್ಕಾಗಿ ಅವರು ಉಪಯುಕವಾದ" ಐಡಿಯಾ ವೆಬ್‌ 'ಅನ್ನು ಕೊಂಡುಕೊಳ್ಳಬಹುದು) ಚಿತ್ರ 10). 


TOPIC 


ಚಿತ್ರ10. ತೋರಿಸಿದ ರೀತಿ "ಐಡಿಯಾ ವೆಬ್‌' 


ಕರಡು ಬರೆಯುವುದು. ಪಟ್ಟಿ ಅಥವಾ ಐಡಿಯಾಗಳ ವೆಬ್‌ನಿಂದ, ಪುಸ್ತಕ / ವಿಷಯಕ್ಕೆ ಯಾವುದು 
ಹೆಚ್ಚು ಪ್ರಸ್ತುತವಾಗಿದೆ ಎಂಬುದನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಮತ್ತು ಯಾರೇ ಆಗಲಿ ಸಂಪೂರ್ಣ 
ಆಲೋಚನೆ / ಕಥೆಯನ್ನು ತಿಳಿಸಲು ಅವುಗಳನ್ನು ಹೇಗೆ ಆದೇಶಿಸಿ ಬರೆಯಲು ಪ್ರಾರಂಭಿಸಬಹುದು 
ಎಂಬುದನ್ನು ಅವರಿಗೆ ತೋರಿಸಿ. 


ಪರಿಶೀಲಿಸುವುದು .ನಿಮ್ಮ ವಿದ್ಯಾರ್ಥಿಗಳನ್ನು ಪುನಃ ಕರಡುಗಳನ್ನು ಓದಲು ಪ್ರೋತ್ಸಾಹಿಸಿ ಮತ್ತು 
ಅವರ ಬರವಣಿಗೆ ಪೂರ್ಣಗೊಂಡಿದೆಯೇ ಎಂದು ಪರಿಶೀಲಿಸಿ) ಅವರು ಹೇಳಲು ಬಯಸಿದ್ದನ್ನೆಲ್ಲ ಸ್ಪಷ್ಟ 
ರೀತಿಯಲ್ಲಿ ಹೇಳಿದ್ದಾರೆಯೇಗ; ಯಾವುದೇ ಪುನರಾವರ್ತಿತ ಅಥವಾ ಅನಗತ್ಯ ಭಾಗಗಳನ್ನು ತೆಗೆದು 
ಹಾಕಬೇಕಾಗುತ್ತದೆಯೇ ; ಪ್ರಾರಂಭ ಅಥವಾ ಅಂತ್ಯವನ್ನು ಉತ್ತಮಗೊಳಿಸಬಹುದಾದರೆ; ಅವರು 

12 


ELI Handouts 7 (2009) 
ಆಯ್ಕೆ ಮಾಡಿದ ಪದಗಳು ಅವರು ಹೇಳಲು ಬಯಸುವುದಕೆ ಹೇಳಲು ಉತ್ತಮವಾದವುಗಳಾಗಿವೆಯೇ; 


ದೃಷ್ಟಾಂತಗಳನ್ನು) ಚಿತ್ರಗಳನ್ನು (ವಿಭಿನ್ನವಾಗಿ ಮಾಡಬಹುದಾಗಿದೆಯೇ; ಮತ್ತು ಹೀಗೆ ಹಲವನ್ನು 
ಯೋಚಿಸಿರಿ 


ತಿದ್ದು “ಅಂತಿಮ 'ಹಂತಗಳಲ್ಲಿ ಬರವಣಿಗೆ ದೋಷಗಳನ್ನು ಸರಿಮಾಡಲು ಮತ್ತು ಪರೀಕ್ಷಿಸಲು 


ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ 


ಪಕಟಿಸಿ ವಿದ್ಯಾರ್ಥಿಗಳು ತಮ್ಮ" ಅಂತಿಮ 'ಆವೃತ್ತಿಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಲು 
ಸಿದ್ಧರಾಗುತ್ತಾರೆ .ಇದು ಅವರ ಸಹಪಾರಿಗಳು, ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ಅಥವಾ 
ಪೋಷಕರು ಆಗಿರಬಹುದು. 


ಪುಸ್ತಕಗಳನ್ನು ಹಂಚಿಕೊಳ್ಳಲು ಅವಕಾಶಗಳನ್ನು ಕಲ್ಪಿಸುವುದು 


ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು ಪ್ರಕಟಿಸಿದ ನಂತರ, ಪ್ರಮುಖವಾಗಿ ಅವುಗಳನ್ನು ತರಗತಿಯ 
ಗ್ರಂಥಾಲಯದಲ್ಲಿ ಪ್ರದರ್ಶಿಸಿ .ಈ ಪುಸ್ತಕಗಳನ್ನು ಸ್ವತಃ ಅಥವಾ ಪರಸ್ಪರ ಓದಲು ಮಕ್ಕಳಿಗೆ 
ಅನುಮತಿಸಿ .ಪುಸಕ ಬಿಡುಗಡೆ ಅಥವಾ 'ಲೇಖಕ ವಾಚನಗೋಷ್ಠಿಗಳಂತಹ 'ಅತ್ಯಾಕರ್ಷಕ 
ಸಮಾರಂಭಗಳನ್ನು ನೀವು ವಿನ್ಯಾಸಗೊಳಿಸಬಹುದು, ಅಲ್ಲಿ 'ಲೇಖಕ' ತನ್ನ ಪುಸಕವನ್ನು ತನ್ನ 
ಸಹಪಾರಿಗಳಿಗೆ ರೀಡ್‌ ಅಲೌಡ್‌ ಮಾಡುತಾನೆ) ಅವಳು 'ಲೇಖಕ'ರ ಟೋಪಿ ಕೂಡ ಧರಿಸಬಹುದು (1 
ಮತ್ತು ಅವರು ಅವಳನ್ನು ಪ್ರಶ್ನೆಗಳನ್ನು ಸಹ ಕೇಳಬಹುದು ಅಥವಾ ಪುಸ್ತಕಕ್ಕೆ ಸಂಬಂಧಿಸಿ ಅವರ 
ಪ್ರತಿಕ್ರಿಯೆಗಳನ್ನು ಹಂಚಿಕೊಳ್ಳಬಹುದು .ವರ್ಷದ ಕೊನೆಯಲ್ಲಿ, ಪೋಷಕರು ಮತ್ತು ಸಮುದಾಯದ 
ಸದಸ್ಯರಿಗೆ ಈ ಪುಸ್ತಕಗಳನ್ನು ಒಳಗೊಂಡಂತೆ ಮಕ್ಕಳು ಮಾಡಿದ ಇತರೆ ಕೆಲಸದ ಪ್ರದರ್ಶನವನ್ನು 
ಆಯೋಜಿಸಬಹುದು. 


ಯೀಂ ಈ ಐಡಿಯಾಗಳನ್ನು ತರಗತಿಗೆ ಕೊಂಡೊಯ್ಯತ್ತೀರಿ ಮತ್ತು ಇದರಿಂದ ಬುಕ್‌ಮೇಕಿಂಗ್‌ ನ 
ಅದ್ಭುತ ಶಕ್ತಿ ಬಿಮ್ಮ ಬರವಣಿಗೆಯ ಕಾರ್ಯಕಮಕೆ ತರಬಹುದು ಬಂದು ನಾವು ಭಾವಿಸುತ್ತೇವೆ. 
ಒಳಛೆಯದಾಗಲಿ! 


13 


ELI Handouts 7 (2009) 


References 


Fletcher, R. & Portalupi, J. (2001). The Writing Cycle. Writing workshop. (pp. 61-71) 


Portsmouth, NH: Heinemann. 


Author: Akhila Pydah | Conceptual Support and Editing: Shailaja Menon 


Copy Editing: Chetana Divya Vasudev | Layout and Design: Harshita V. Das 


This work is licensed under the Creative Commons Attribution-NonCommercial-No Derivatives 4.0 
International license. For details about this licence visit http://creativecommons.org/licenses/by-nc-nd/4.0/. 


14 


